tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸ೦ಖ್ಯೆ: 585 (677) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ರಾವ್‌ ಮಲ್ಮಾಪುರೆ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಜಲ ಸಂಪನ್ಮೂಲ ಸಚಿವರು 


ವಿಷಯ : ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆಯಾದ ಅನುದಾನದ ಕುರಿತು 


(ಅ) ಕಳೆದ 3 ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗಳ ವಿಧಾನಸಭಾ ಕ್ಲೇತಗಳ ಅಭಿವೃದ್ಧಿಗಾಗಿ 
ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವೆಷ್ಟು; (ವರ್ಷವಾರು, ಕಾಮಗಾರಿವಾರು, 
ಕ್ಲೇತ್ರವಾರು ಮಾಹಿತಿ ನೀಡುವುದು) 


(ಆ) ವಿಧಾನಸಭಾ ಕ್ಲೇತ್ರಗಳಲ್ಲಿ ಯಾವ ಯಾವ ಯೋಜನೆಯಡಿ ಯಾವ ಯಾವ 
ಕಾಮಗಾರಿಗಳನ್ನು ಕ್ಯೈಗೆತ್ತಿಕೊಳ್ಳಲಾಗಿದೆ; ಮತ್ತು ಯಾವ ಕಾಮಗಾರಿಗಳಿಗೆ ಎಷ್ಟು 
ಅನುದಾನವನ್ನು ನೀಡಲಾಗಿದೆ; (ಕ್ಷೇತವಾರು ವಿವರ ನೀಡುವುದು) 


(ಇ) ಕೈಗೆತ್ತಿಕೊಂಡ ಕಾಮಗಾರಿಗಳನ್ನು ಯಾವ ಯಾವ ಸಂಸ್ಥೆಗಳಿಗೆ ಅಥವಾ ವ್ಯಕ್ತಿಗಳಿಗೆ 
ಗುತ್ತಿಗೆ ನೀಡಲಾಗಿದೆ; ಸದರಿ ಕಾಮಗಾರಿಗಳು ಯಾವ ಹಂತದಲ್ಲಿವೆ; (ವಿವರ ನೀಡುವುದು) 


(ಈ) ಗುತ್ತಿಗೆದಾರರು ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ 
ಪೂರ್ಣಗೊಳಿಸಿದ್ದಾರೆಯೇ; ಕಾಮಗಾರಿಗಳ ಗುಣಮಟ್ಟಿವನ್ನು ಪರೀಕ್ಲಿಸಲಾಗಿದೆಯೆಳಣ; 
ಅವುಗಳಿಗೆ ಸಂಬಂಧಿಸಿದಂತೆ ಯಾವುದಾದರು ದೂರುಗಳು ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರವು ಕೈಗೊಂಡ ಕ್ರಮಗಳೇನು? 


